ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಸರ್ಮೆ ಕಾರ್ಯ ತ್ವರಿತಗೊಳಿಸುವ ಬಗ್ಗೆ 


ಶ್ರೀರಘಹುನಾಥ್‌ರಾವ್‌ಮಲ್ಕಾಪೂರೆ(ವಿಧಾನಸಭೆಯಿಂದಚುನಾಯಿತರಾದವರು):- 
214 (292) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೀದರ್‌ ಜಿಲ್ಲೆಯಲ್ಲಿ ಸರ್ಮೆ ಕಾರ್ಯಗಳು ತು೦ಬಾ ವಿಳಂಬವಾಗುತಿರುವುದರಿಂದ ರೈತರಿಗೆ ತೊಂದರೆ 
ಉಂ೦ಟಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; (ವಿವರ ನೀಡುವುದು) 


(ಆ) ಹಾಗಿದಲ್ಲಿ ಸರ್ವೆ ಕಾರ್ಯವು ವಿಳಂಬವಾಗಲು ಕಾರಣವೇನು; (ವಿವರ ನೀಡುವುದು) 


(ಇ) ರೈತರಿಗೆ ಸರೆ ಕಾರ್ಯವನ್ನು ತುರ್ತಾಗಿ ಮಾಡಿಸಿ ಅನುಕೂಲ ಮಾಡಿಕೂಡಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು ; ಯಾವ ಕಾಲಮಿತಿಯಲ್ಲಿ ಕಮ ಕೈಗೊಳ್ಳಲಾಗುವುದು? ಸಂಪೂರ್ಣ ವಿವರ 
ಒದಗಿಸುವುದು) 


